ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 2084(2434) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


wa: Real Estate Regulatory Authority (RERA) ಕಾರ್ಯನಿರ್ವಹಣೆಯ ಬಗ್ಗೆ 


(ಅ) ರಾಜ್ಯದಲ್ಲಿ ಸ್ಥಾಪಿತವಾಗಿರುವ Real Estate Regulatory Authority (RERA) 
ಸಮರ್ಪಕವಾಗಿ ಕಾರ್ಯನಿರ್ಪಹಿಸುತ್ತಿದೆಯೇ; 


(ಆ) ಹಾಗಿದ್ದಲ್ಲಿ, ಕಳೆದ ಎರಡು ವರ್ಷಗಳಲ್ಲಿ (್ಣ್ಕR್ನA) ಕಾರ್ಯನಿರ್ವಹಿಸಿರುವ ವಿವರಗಳನ್ನು 
ನೀಡುವುದು; 


(ಇ) ಪ್ರಸಕದಲ್ಲಿ (R್ಕಣ್ಸ)ಿ ಸಂಸ್ಥೆಗೆ ಕಾಯ್ದೆ ನಿಯಮಗಳ ಅಡಿಯಲ್ಲಿ ಲಭ್ಯವಿರುವ 
ಅಧಿಕಾರಿಗಳು ಸಮರ್ಪ್ಹಕವಾಗಿಲ್ಲದಿರುವುದರಿಂದ ಇತರೆ ಸ್ವತಂತ್ರ ಸಂಸ್ಥೆಗಳಾದ ಗ್ರಾಹಕ 
ಸಮಸ್ಯೆ ಪರಿಹಾರ ವೇದಿಕೆ ಮತ್ತು ಇತರೆ ಆಯೋಗಗಳಂತೆ ಅಧಿಕಾರ ವೀಡಲಾದ ಕಾಯ್ಗೆಗೆ 
ತಿದ್ದಪಡಿ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆಯೇ; 


(ಈ) ಹಾಗಿದ್ದಲ್ಲಿ, ಈ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲು ಕೈಗೊಂಡ 
ಶ್ರಮಗಳೇಮು? 


